ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ಏಪ್ರಿಲ್ ೨೩ , ೨೦೧೫ ( ವೈಶಾಖ ೩ , ಶಕ ವರ್ಷ ೧೯೩೭) 
Bengaluru , Thursday, April 23 , 2015 (Vaishakha 3 , Shaka Varsha 1937) 


ಸಂಚಿಕೆ ೧೭ 
Issue 17 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 151 ಇಎಸ್‌ಡಬ್ಲ್ಯೂ 2014 ಬೆಂಗಳೂರು, ದಿನಾಂಕ : 16 - 04 - 2015. 
ಶ್ರೀ ಕೆ. ಬೋರಯ್ಯ , ಹಿರಿಯ ಉಪ ನಿರ್ದೇಶಕರು ( ತಾಂತ್ರಿಕ), ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು, ಇವರಿಗೆ ಜಂಟಿ ನಿರ್ದೇಶಕರು 
( ತಾಂತ್ರಿಕ) ಹುದ್ದೆಗೆ ( ವೇತನ ಶ್ರೇಣಿ ರೂ . 40,050 - 56,550 ) ಸ್ಥಾನಪನ್ನ ಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ ಜಂಟಿ ನಿರ್ದೇಶಕರು, ಸರ್ಕಾರಿ 
ಮುದ್ರಣಾಲಯ, ವಿಧಾನಸೌಧ ಘಟಕ, ತಳಮಹಡಿ , ವಿಕಾಸಸೌಧ, ಬೆಂಗಳೂರು, ಇಲ್ಲಿ ಖಾಲಿ ಇರುವ ಜಂಟಿ ನಿರ್ದೇಶಕರ ( ತಾಂತ್ರಿಕ) ಹುದ್ದೆಗೆ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ನಾರಾಯಣ 

ಸರ್ಕಾರದ ಜಂಟಿ ಕಾರ್ಯದರ್ಶಿ ( ಆಡಳಿತ ) 
P . R . 431 

( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ) ಶಿಕ್ಷಣ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಸಿಆಸುಇ 300 ಸಉಸೇ 2014 ಬೆಂಗಳೂರು, ದಿನಾಂಕ: 13 - 02 - 2015 . 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ರೂ . 
40050 -1050 -45300 -1200 -52500 -1350 -56550 ರ ವೇತನ ಶ್ರೇಣಿಯ ಸರ್ಕಾರದ ಉಪ ಕಾರ್ಯದರ್ಶಿ ವೃಂದಕ್ಕೆ ಸ್ಥಾನಾಪನ್ನ ಬಡ್ತಿ ನೀಡಿ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ 
ನೇಮಿಸಲಾಗಿದೆ : 


* ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 


ಸಂಖ್ಯೆ 


ಕ್ರಮ | ಅಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ 

ಇಲಾಖೆ 
1 ) ಶ್ರೀ ಎ . ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಇಲಾಖೆ 
| ಶ್ರೀ ಟಿ. ಎಂ . ವಾಸುದೇವರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿ. ಆ. ಸು . ಇ ( ಆಡಳಿತ - 2 ) 


ಸರ್ಕಾರದ ಉಪ ಕಾರ್ಯದರ್ಶಿ , 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ - 
ಶ್ರೀ ಎಸ್.ಎನ್. ಕೃಷ್ಣಮೂರ್ತಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 


ಸರ್ಕಾರದ ಉಪ ಕಾರ್ಯದರ್ಶಿ - 2 
ಆರ್ಥಿಕ ಇಲಾಖೆ - ಶ್ರೀ ಕೆ. ಆರ್‌.ಬಡಿಗೇರ್ 
ಇವರ ವಯೋ ನಿವೃತ್ತಿಯಿಂದ ತೆರವಾದ ಹುದ್ದೆಗೆ. 
( ೧೧೭) 


೧೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೪ 


ಭಾಗ ೨ 


ಕ್ರಮ 


ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 


ಸಂಖ್ಯೆ 


3) 


ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಗಣಕೀಕರಣ & ಆಯವ್ಯಯ) - ಖಾಲಿ ಹುದ್ದೆಗೆ. 


ಅಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ 

ಇಲಾಖೆ 
ಶ್ರೀ ಎಂ . ವಿಶ್ವನಾಥ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲಸಂಪನ್ಮೂಲ ಇಲಾಖೆ 
ಶ್ರೀ ಎ .ಎಸ್. ವಿಶ್ವೇಶ್ವರಯ್ಯ | 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ಶ್ರೀ ಹೆಚ್.ಎಸ್. ಉದಯ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಕಾನೂನು ಕೋಶ) 
ಶ್ರೀ ಮಂಜುನಾಥ ಪಾಟೀಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಪದನಿಮಿತ್ತ ಸರ್ಕಾರದ 
ಉಪ ಕಾರ್ಯದರ್ಶಿ ಕಂದಾಯ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 
- ಶ್ರೀ ಸಿ. ಶ್ರೀನಿವಾಸ್ ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ. 
ಸರ್ಕಾರದ ಉಪ ಕಾರ್ಯದರ್ಶಿ , ಕಂದಾಯ ಇಲಾಖೆ ( ಭೂಸ್ವಾಧೀನ ಹಾಗೂ 
ಪುನರ್ವಸತಿ) - ಶ್ರೀ ಕೆ.ಎಸ್. ಶ್ರೀಧರ್ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಗೆ. 
ಒಂದು ದಿನದ ಮಟ್ಟಿಗೆ ಸರ್ಕಾರದ ಉಪ ಕಾರ್ಯದರ್ಶಿ , ಯೋಜನಾ ಇಲಾಖೆ 
- ಶ್ರೀ ಬಿ. ಡಿ. ಓಬಪ್ಪ ಇವರ ನಿವೃತ್ತಿಯಿಂದ ತೆರವಾದ ಜಂಟಿ ಕಾರ್ಯದರ್ಶಿ 
ಹುದ್ದೆಯನ್ನು ತಾತ್ಕಾಲಿಕವಾಗಿ ಉಪ ಕಾರ್ಯದರ್ಶಿ ಹುದ್ದೆಗೆ ನಿಮೀಕರಿಸಿ ಹಾಗಿ 
ನಿಮೀಕರಿಸಿದ ಹುದ್ದೆಗೆ ನೇಮಿಸಿ ಮರುದಿನದಿಂದ ನಿಯೋಜನೆ ಮೇಲೆ 
ಆಡಳಿತಾಧಿಕಾರಿ, ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ ಹುದ್ದೆಗೆ ನೇಮಿಸಿದೆ. 
ಜಂಟಿ ಮುಖ್ಯ ಚುನಾವಣಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿ , ಸಿ. ಆ. ಸು . ಇ( ಚುನಾವಣೆಗಳು) - ಖಾಲಿ ಹುದ್ದೆಗೆ. 


ಸರ್ಕಾರದ ಉಪ ಕಾರ್ಯದರ್ಶಿ , ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ (ರೇಷ್ಮೆ) 
- ಶ್ರೀ ಎನ್. ಹೇಮರಾಜು, ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ. 


ಶ್ರೀ .ವೀರಭದ್ರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ 
ಶ್ರೀ ಎಸ್.ಎಸ್ . ವಿರಕ್ತಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ 
ಶ್ರೀ ಎಸ್ . ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಶ್ರೀ ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಸರ್ಕಾರದ ಉಪ ಕಾರ್ಯದರ್ಶಿ , ಕಂದಾಯ ಇಲಾಖೆ ( ಭೂ ಮಂಜೂರಾತಿ, 
ಭೂಸುಧಾರಣೆ ಮತ್ತು ಭೂಕಂದಾಯ ) - ಶ್ರೀಮತಿ ಹೊನ್ನಾಂಬ , ಕೆ. ಎ. ಎಸ್ . 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ. 


10) 


ಉಪ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಸ್ವಾಧೀನ/ ಪುನರ್ವಸತಿ ಮತ್ತು 
ಪುನರ್ ನಿರ್ಮಾಣ) - ಸರ್ಕಾರದ ಆದೇಶ ಸಂಖ್ಯೆ ಕಂಇ 175 ಆರ್‌ಇಹೆಚ್ 
2012 ( ಭಾಗ), ದಿನಾಂಕ: 17 - 06 - 2014 ರಲ್ಲಿ ಆಯುಕ್ತರು, ರಾಜ್ಯ ಪುನರ್ವಸತಿ 
ಮತ್ತು ಪುನರ್ ನಿರ್ಮಾಣ ಹಾಗೂ ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿ , 
ಕಂದಾಯ ಇಲಾಖೆ, ಇವರ ಹೊಸ ಕಛೇರಿಗೆ ಸೃಜಿಸಲಾದ ಹುದ್ದೆಗೆ. 
ಸರ್ಕಾರದ ಉಪ ಕಾರ್ಯದರ್ಶಿ , ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 
- ಶ್ರೀಮತಿ ಹೆಚ್.ಕೆ. ಸಾವಿತ್ರಿ, ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ. 


12 ) 


ಶ್ರೀ ಕೆ. ವಿಶ್ವನಾಥ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಆಸುಇ ( ಸ್ಥಳ ನಿರೀಕ್ಷಣೆ ) 
ಶ್ರೀ ಪಿ.ಎಸ್. ಪ್ರಭಾಕರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲಸಂಪನ್ಮೂಲ ಇಲಾಖೆ 
ಶ್ರೀ ಜಿ . ಹೆಸ್, ಅನುಸೂಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಸರ್ಕಾರದ ಉಪ ಕಾರ್ಯದರ್ಶಿ , ಸಿ. ಆ. ಸು . ಇ ( ಜನಸ್ಪಂದನ) - 
ಶ್ರೀಮತಿ ಎನ್.ಎಸ್. ವಿಶಾಲಾಕ್ಷಿ ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ. 


ಸರ್ಕಾರದ ಉಪ ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ - 
ಶ್ರೀ ವೆಂಕಟೇಶ್ ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ. 


ಭಾಗ - 1 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀಮತಿ ಹೆಚ್ .ಕೆ. ಸಾವಿತ್ರಿ, ಸರ್ಕಾರದ ಉಪ ಕಾರ್ಯದರ್ಶಿ , ಯುವ ಸಬಲೀಕರಣ 
ಮತ್ತು ಕ್ರೀಡಾ ಇಲಾಖೆ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೩ , ೨೦೧೪ 

೧೧೯ 
ಆದೇಶದವರೆಗೆ ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಹಾಗೂ ಸಹಕಾರ ಇಲಾಖೆ - ಶ್ರೀಮತಿ ಸಿ.ಸರೋಜ, ಇವರ ಬಡ್ತಿಯಿಂದ ತೆರವಾದ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 330 

ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 96 ಪೊಸಿಷ 2014 ಬೆಂಗಳೂರು, ದಿನಾಂಕ: 20 - 02 - 2015 
ಶ್ರೀ ಪಿ.ಶಿವಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ( ಸಿವಿಲ್),ಕೋಲಾರ ವೃತ್ತ, ಕೋಲಾರ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ 
ನಿಯಮ 32ರಡಿಯಲ್ಲಿ ವೇತನ ಶ್ರೇಣಿ ರೂ .28100 -50100ರ ಡೆಪ್ಯೂಟಿ ಸೂಪರಿಟೆಂಡೆಂಟ್ ಆಫ್ ಪೊಲೀಸ್( ಸಿವಿಲ್) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಸಿ, 
ಬೆಂಗಳೂರು ಮಹಾನಗರ ಕಾರ್ಯಾಚರಣೆ ಪಡೆ ( BMTF) ಇಲ್ಲಿ ಖಾಲಿ ಇರುವ ಡಿವೈಎಸ್ಪಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಈ ಮೇಲ್ಕಂಡ ಸ್ವತಂತ್ರ ಪ್ರಭಾರದ ನೇಮಕಾತಿಯು ಕೇವಲ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು, ಮುಂಬಡ್ತಿಯಾಗಿರುವುದಿಲ್ಲ. ಸ್ವತಂತ್ರ ಪ್ರಭಾರ 
ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ : 6773 - 6779 /2010ರಲ್ಲಿ ನೀಡುವ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ. ಡಿ. ಮಧುಚಂದ್ರ ತೇಜಸ್ವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 331 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - 6) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 252 ಆಖಇ 2014 ಬೆಂಗಳೂರು, ದಿನಾಂಕ: 25 - 02 - 2015 . 


ಭಾಗ - 1 


ದಿನಾಂಕ:04 .02.2015ರ ಸಮಸಂಖ್ಯೆ ಅಧಿಸೂಚನೆಯಲ್ಲಿ ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಗೆ ಬಡ್ತಿ ನೀಡಲಾದ ಖಜಾನೆ ಇಲಾಖೆಯ ಈ ಕೆಳಕಂಡ 
ಜಿಲ್ಲಾ ಖಜಾನಾಧಿಕಾರಿ/ ಸಹಾಯಕ ನಿರ್ದೇಶಕರುಗಳ ಸ್ಥಳನಿಯುಕ್ತಿಯನ್ನು ಮಾರ್ಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 
ಕ್ರಸಂ. ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಶ್ರೀ /ಶ್ರೀಮತಿ 

ಬದಲಾವಣೆ ಕೋರಿರುವ ಸ್ಥಳ 
ಬಿ. ದೊಡ್ಡಸ್ವಾಮಿ , 

ಸಹಾಯಕ ನಿರ್ದೇಶಕರು, 
ಸಹಾಯಕ ಖಜಾನಾಧಿಕಾರಿ , ಜಿಲ್ಲಾ ಖಜಾನೆ, 

ಉಪ ಖಜಾನೆ , ಗುಂಡ್ಲುಪೇಟೆ. 
ಚಾಮರಾಜನಗರ (ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ಹೊಂದಿ ಉಪ| ( ಮೇಲ್ದರ್ಜೆಗೇರಿಸಿದ ಹುದ್ದೆ). 
ಖಜಾನೆ, ಕನಕಪುರ ಇಲ್ಲಿಗೆ ಸ್ಥಳ ನಿಯುಕ್ತಿ ಆದೇಶದಲ್ಲಿರುವವರು.) 


ರೇವತಿ ಬಾಯಿ ಎಸ್ . 
ಸಹಾಯಕ ಖಜಾನಾಧಿಕಾರಿ, ವಿಶೇಷಾಧಿಕಾರಿ, ವಿತ್ತೀಯ ಕಾರ್ಯನೀತಿ ಸಂಸ್ಥೆ , 
ಬೆಂಗಳೂರು (ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ಹೊಂದಿ ಖಜಾನೆ 
ನಿರ್ದೇಶನಾಲಯ , ಬೆಂಗಳೂರು ಇಲ್ಲಿಗೆ ಸ್ಥಳ ನಿಯುಕ್ತಿ ಆದೇಶದಲ್ಲಿರುವವರು.) 


ವಿಶೇಷಾಧಿಕಾರಿ, 
ವಿತ್ತೀಯ ಕಾರ್ಯನೀತಿ ಸಂಸ್ಥೆ , ಬೆಂಗಳೂರು 
ಇಲ್ಲಿಯೇ ಮುಂದುವರೆಸಲಾಗಿದೆ. 


ಹೆರಾಲ್ಡ್ ಮೈಕೇಲ್, 
ಸಹಾಯಕ ಖಜಾನಾಧಿಕಾರಿ, 
ಜಿಲ್ಲಾ ಖಜಾನೆ, ಮಡಿಕೇರಿ (ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಗೆ ಮುಂಬಡ್ತಿ ಹೊಂದಿ 
ಜಿಲ್ಲಾ ಖಜಾನೆ ಕಾರವಾರ ಇಲ್ಲಿಗೆ ಸ್ಥಳ ನಿಯುಕ್ತಿ ಆದೇಶದಲ್ಲಿರುವವರು.) 


ಜಿಲ್ಲಾ ಖಜಾನಾಧಿಕಾರಿ , 
ಜಿಲ್ಲಾ ಖಜಾನೆ, ಮಡಿಕೇರಿ- ಇಲ್ಲಿಯೇ 
ಮುಂದುವರೆಸಲಾಗಿದೆ. 


ಸತೀಶ್ ಹೆಚ್ . ವೈ . 
ಜಿಲ್ಲಾ ಖಜಾನಾಧಿಕಾರಿ , 
ಜಿಲ್ಲಾ ಖಜಾನೆ, ಮಡಿಕೇರಿ. 


ಜಿಲ್ಲಾ ಖಜಾನಾಧಿಕಾರಿ , ಜಿಲ್ಲಾ ಖಜಾನೆ, 
ಕಾರವಾರ ( ಹೆರಾಲ್ಡ್ ಮೈಕೇಲ್ ಇವರನ್ನು 
ಸ್ಥಳನಿಯುಕ್ತಿಗೊಳಿಸಿದ ಜಾಗಕ್ಕೆ) 


೧೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೪ 


ಭಾಗ ೨ 


5 , 


ಬದಲಾವಣೆಕೋರಿರುವ ಸ್ಥಳ 
ಸಹಾಯಕ ನಿರ್ದೇಶಕರು , 
ಖಜಾನೆ ನಿರ್ದೇಶನಾಲಯ, 
ಬೆಂಗಳೂರು( ಖಾಲಿ ಹುದ್ದೆ) 


ಕ್ರಸಂ. 

ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಶ್ರೀ /ಶ್ರೀಮತಿ 
ಸಿ.ವಿರೂಪಾಕ್ಷಪ್ಪ , 
ಸಹಾಯಕ ಲೆಕ್ಕಾಧಿಕಾರಿ, ತಾಲ್ಲೂಕು ಪಂಚಾಯತ್, ತುಮಕೂರು 
( ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ಹೊಂದಿ ಉಪ ಖಜಾನೆ, 
ಬಾಲ್ಕಿ ಇಲ್ಲಿಗೆ ಸ್ಥಳ ನಿಯುಕ್ತಿ ಆದೇಶದಲ್ಲಿರುವವರು.) 
ನಜೀಬುಲ್ಲಾ ಖಾನ್, 
ಸಹಾಯಕ ಖಜಾನಾಧಿಕಾರಿ , 
ನಿರ್ದೇಶಕರು , ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, 
ಬೆಂಗಳೂರು (ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ 
ಹೊಂದಿ ಖಜಾನೆ ನಿರ್ದೇಶನಾಲಯ , ಬೆಂಗಳೂರು ಇಲ್ಲಿಗೆ 
ಸ್ಥಳ ನಿಯುಕ್ತಿ ಆದೇಶದಲ್ಲಿರುವವರು.) 
ಗಂಗಾಧರ ಎಂ . ದೊಡ್ಡಮನಿ, 
ಸಹಾಯಕ ಖಜಾನಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ವಿಜಯಾಪುರ 
( ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಗೆ ಮುಂಬಡ್ತಿ ಹೊಂದಿ ಜಿಲ್ಲಾ ಖಜಾನೆ, 
ಗದಗ ಇಲ್ಲಿಗೆ ಸ್ಥಳ ನಿಯುಕ್ತಿ ಆದೇಶದಲ್ಲಿರುವವರು.) 


ಸಹಾಯಕ ನಿರ್ದೇಶಕರು , 
ನಿರ್ದೇಶಕರ ಕಛೇರಿ, ಅಲ್ಪಸಂಖ್ಯಾತರ ಕಲ್ಯಾಣ 
ಇಲಾಖೆ , ಬೆಂಗಳೂರು - ಇಲ್ಲಿಯೇ 
ಮುಂದುವರೆಸಲಾಗಿದೆ. 


ಜಿಲ್ಲಾ ಅಧಿಕಾರಿ , 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ವಿಜಯಾಪುರ 
- ಇಲ್ಲಿಯೇ ಮುಂದುವರೆಸಲಾಗಿದೆ 


ಭಾಗ - 2 


ಕ್ರಸಂ. 


ಖಜಾನೆ ಇಲಾಖೆಯ ಈ ಕೆಳಕಂಡ ಸಹಾಯಕ ಖಜಾನಾಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ . 
ಹೆಸರು ಮತ್ತು ಹುದ್ದೆ ಶ್ರೀ /ಶ್ರೀಮತಿ 

ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಸ್ಥಳ 
ಮಲ್ಲಯ್ಯ , 

ಪತ್ರಾಂಕಿತ ಉಪ ಖಜಾನಾಧಿಕಾರಿ , 
ಪತ್ರಾಂಕಿತ ಉಪ ಖಜಾನಾಧಿಕಾರಿ , 

ಉಪ ಖಜಾನೆ, 
ಉಪ ಖಜಾನೆ, 

ಶಿರಾ - ಇಲ್ಲಿಯೇ ಮುಂದುವರೆಸಲಾಗಿದೆ. 
ಶಿರಾ (ಉಪ ಖಜಾನೆ, ಚಿಕ್ಕನಾಯಕಹಳ್ಳಿ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು ) 
ಶ್ರೀ ಎಂ . ಶಿವರುದ್ರಪ್ಪ, 

ಸಹಾಯಕ ಖಜಾನಾಧಿಕಾರಿ , 
ಪತ್ರಾಂಕಿತ ಉಪ ಖಜಾನಾಧಿಕಾರಿ, 

ಜಿಲ್ಲಾ ಖಜಾನೆ, ಚಾಮರಾಜನಗರ , 
ಉಪ ಖಜಾನೆ, ಗುಂಡ್ಲುಪೇಟೆ, 

( ಬಿ .ದೊಡ್ಡಸ್ವಾಮಿ ಸಹಾಯಕ ಖಜಾನಾಧಿಕಾರಿ 

ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ) 
3 . ಎ . ಹೆಚ್ ಜಮಾದಾರ , 

ಸಹಾಯಕ ಖಜಾನಾಧಿಕಾರಿ , 
ಪತ್ರಾಂಕಿತ ಉಪ ಖಜಾನಾಧಿಕಾರಿ , ಉಪ ಖಜಾನೆ , ಗೋಕಾಕ್. 

ಜಿಲ್ಲಾ ಖಜಾನೆ, 
(ಉಪ ಖಜಾನೆ ಅಥಣಿ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು) 

ಬೆಳಗಾವಿ - ಖಾಲಿ ಹುದ್ದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಲಕ್ಷಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡ) 


PR. 332 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 289 ಪಿಪಿಇ 2013 ಬೆಂಗಳೂರು, ದಿನಾಂಕ: 03 - 03 - 2015. 
ಶ್ರೀಮತಿ ಸರೋಜ ಗುರುಬಸಯ್ಯ ಕೂಡಲಗಿಮಠ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 
ಶಿಗ್ಗಾವಿ, ಹಾವೇರಿ ಜಿಲ್ಲೆ ಇವರಿಗೆ ರೂ .28100 - 50100ರ (ಗ್ರೂಪ್- ಎ - ಕಿರಿಯ ಶ್ರೇಣಿ) ವೇತನ ಶ್ರೇಣಿಯಲ್ಲಿ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅಧಿಕ ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು ಇಲ್ಲಿ 
ಖಾಲಿ ಇರುವ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ದೇವೆಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 333 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು – ಬಿ) 


ಭಾಗ ೨ 


೧೨೧ 


೧೨೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩, ೨೦೧೪ 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ರೈ : ಹೆಚ್‌ಡಿ 107 ಎಸ್‌ಎಸ್‌ಟಿ 2015 ಬೆಂಗಳೂರು, ದಿನಾಂಕ : 05 - 03 - 2015 , 


ಸಂತೆ 


ಕಲಬುರಗಿ ನಗರದಲ್ಲಿ ದಿನಾಂಕ: 05 - 03 - 2015 ರಂದು ಕಾಮದಹನ ಮತ್ತು ದಿನಾಂಕ : 06 - 03 - 2015 ರಂದು ಹೋಳಿ 
ಹಬ್ಬ ಆಚರಿಸುವುದರಿಂದ ಸಾರ್ವಜನಿಕ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಹೋಗಲು ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನು 
( ಸೆಕ್ಟರಲ್ ಮ್ಯಾಜಿಸ್ಟ್ರೇಟ್ಸ್) ಪೊಲೀಸ್ ಠಾಣಾ ವ್ಯಾಪ್ತಿಗೆ ನೇಮಕ ಮಾಡುವ ಪ್ರಯುಕ್ತ ದಂಡ ಪ್ರಕ್ರಿಯೆ ಸಂಹಿತೆ 1973. (ಕೇಂದ್ರ ಕಾಯ್ದೆ ಸಂಖ್ಯೆ: 21974) ರ 
ಕಲಂ 21 ಅಡಿಯಲ್ಲಿ ಈ ಕೆಳಕಾಣಿಸಿದ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವ ಪೊಲೀಸ್ ಠಾಣೆ ವ್ಯಾಪ್ತಿಗೆ ದಿನಾಂಕ: 05 - 03 - 2015 
ರಿಂದ 06 - 03 - 2015 ವರೆಗೆ “ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿ ” ( ಸೆಕ್ಟರಲ್ ಮ್ಯಾಜಿಸ್ಟ್ರೇಟ್ಸ್) ಗಳಾಗಿ ನೇಮಿಸಲಾಗಿದೆ. 


ಕ್ರಮ 


ಸಂಖ್ಯೆ 


ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ( ಸೆಕ್ಟರಲ್ ಮ್ಯಾಜಿಸ್ಟ್ರೇಟ್) ಹೆಸರು 

ಮತ್ತು ಪದನಾಮ 
- 

2 


ಕ್ಷೇತ್ರ ವ್ಯಾಪ್ತಿ 


ಗ್ರಾಮಾಂತರ ಪೊಲೀಸ್ ಠಾಣೆ, ಕಲಬುರಗಿ 


ಶ್ರೀ ಸೈಯದ ಖಾಧರ 
ಜಿಲ್ಲಾ ನೋಂದಣಾಧಿಕಾರಿಗಳು, ಕಲಬುರಗಿ ( 9449780786) 
ಶ್ರೀ ಮೋಕಾಶಿ 
ಜಂಟಿ ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ , 
ಕಲಬುರಗಿ (9448051095) 


ಚೌಕ್ ಪೊಲೀಸ್ ಠಾಣೆ, ಕಲಬುರಗಿ 


ಶ್ರೀ ಜಯಪ್ಪ 
ಉಪನಿರ್ದೇಶಕರು , ಆಹಾರ ಮತ್ತು ಸರಬರಾಜು ಇಲಾಖೆ, ಕಲಬುರಗಿ 
(9448425185) 


ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ, 
ಕಲಬುರಗಿ 


4 


. 


ಅಶೋಕ್ ನಗರ ಪೊಲೀಸ್ ಠಾಣೆ, 
ಕಲಬುರಗಿ 
ನ್ಯೂ ರಾಘವೇಂದ್ರ ಕಾಲೋನಿ ಪೊಲೀಸ್ 
ಠಾಣೆ, ಕಲಬುರಗಿ 


5 . 


6 


. 


ಬ್ರಹ್ಮಪೂರ ಪೊಲೀಸ್ ಠಾಣೆ, ಕಲಬುರಗಿ 


ಶ್ರೀ ಸಮದ ಪಟೇಲ್ 
ಉಪ ನಿರ್ದೇಶಕರು, ಕೃಷಿ ಇಲಾಖೆ, ಕಲಬುರಗಿ (7259005302 ) 
ಶ್ರೀ ಪಂಡರಿ ಚವ್ಹಾಣ 
ಸಹಾಯಕ ಉಪ ನಿಬಂಧಕರು, ಸಹಕಾರ ಸಂಘಗಳ ಇಲಾಖೆ, ಕಲಬುರಗಿ 
( 9972082745 ) 
ಶ್ರೀ ಎಸ್ . ಎಸ್ .ಕೊಟ 
ಜಂಟಿ ನಿರ್ದೇಶಕರು, ಕಾಲೇಜಿಯೆಂಟ್ ಎಜ್ಯುಕೇಷನ್ ( ಶಿಕ್ಷಣ ಇಲಾಖೆ), 
ಕಲಬುರಗಿ (9449140009) 
ಶ್ರೀ ದಿವಾಕರ . ಡಿ. 
ಪರಿಸರ ಅಧಿಕಾರಿ, ಕ . ರಾ . ಮಾ . ನಿ. ಮಂಡಳಿ , ಕಲಬುರಗಿ ( 9008255799 ) 
ಶ್ರೀ ಆರ್. ಟಿ . ಪಡಣ್ಣ 
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಲಬುರಗಿ 
ಶ್ರೀ ವೆಂಕಟೇಶ ರಾಠೋಡ 
ಸಹಾಯಕ ನಿರ್ದೇಶಕರು, ಕಾರ್ಖಾನೆಗಳು ವಸಂತ ನಗರ, ಕಲಬುರಗಿ 
( 9980563521 ) 


ಎಂ . ಬಿ. ನಗರ ಪೊಲೀಸ್ ಠಾಣೆ, ಕಲಬುರಗಿ 


8 


ಕಲಬುರಗಿ ವಿಶ್ವವಿದ್ಯಾಲಯ ಠಾಣೆ, 
ಕಲಬುರಗಿ 
ರೋಜಾ ಪೊಲೀಸ್ ಠಾಣೆ, ಕಲಬುರಗಿ 


9 


. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 


P. R. 334 
Sc - 50 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 271 ಸಉಸೇ 2014 ಬೆಂಗಳೂರು, ದಿನಾಂಕ: 03 - 03 - 2015 . 


ಕರ್ನಾಟಕದ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಅಬ್ದುಲ್ ಖದೀರ್, ಸರ್ಕಾರದ ಅಪರ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ ( ಇ - ಆಡಳಿತ), ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 
360 ಸಅಸೇ 2012 , ದಿನಾಂಕ: 03 - 06 - 2014 ರಲ್ಲಿ ಅಪರ ಕಾರ್ಯದರ್ಶಿ ಹುದ್ದೆಗಳ ಪೈಕಿ ಒಂದು ಹುದ್ದೆಯನ್ನು ವಿಶೇಷ ಕಾರ್ಯದರ್ಶಿ ಹುದ್ದೆಯನ್ನಾಗಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೪ 


ಭಾಗ ೨ 


ಉನ್ನತೀಕರಿಸಿದ ರೂ . 56550 - 1350 - 60600 - 1500 - 69600 -1700 - 79800ರ ವೇತನ ಶ್ರೇಣಿಯ ಸರ್ಕಾರದ ವಿಶೇಷ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಾಪನ್ನ 
ಬಡ್ತಿ ನೀಡಿ, ಅಧಿಕಾರಿಯವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರದ ಅಪರ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆ( ಇ -ಆಡಳಿತ), ಹುದ್ದೆಯನ್ನು ತಾತ್ಕಾಲಿಕವಾಗಿ ಸರ್ಕಾರದ ವಿಶೇಷ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ, ಹಾಗೆ ಉನ್ನತೀಕರಿಸಿದ ಹುದ್ದೆಗೆ 
ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 335 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6) 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾ 23 ಪಿಐಎಫ್ 2015 ಬೆಂಗಳೂರು, ದಿನಾಂಕ: 02 - 03 - 2015. 
ಶ್ರೀ ಎಸ್. ಶಂಕರಪ್ಪ , ಸಹಾಯಕ ನಿರ್ದೇಶಕರು , ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ನಿಯೋಜನೆ ಮೇಲೆ ಕರ್ನಾಟಕ ಮಾಧ್ಯಮ 
ಅಕಾಡೆಮಿಯ ಕಾರ್ಯದರ್ಶಿ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರನ್ನು ತಮ್ಮ ಹಾಲಿ ಹುದ್ದೆಯ ಕರ್ತವ್ಯದ ಜೊತೆಗೆ ತಾತ್ಕಾಲಿಕವಾಗಿ 
ಶ್ರೀ ಕಂಠೀರವ ಸ್ಟುಡಿಯೋ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ, ಶ್ರೀ . ಎಂ .ರವಿಕುಮಾರ್ ಇವರ ಸ್ಥಾನದಲ್ಲಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಮಂಜುಳ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 336 

ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಪಸಂಮೀ 275 ಪಸಸೇ 2014 ಬೆಂಗಳೂರು, ದಿನಾಂಕ: 31 - 10 - 2014 , 


ಡಾ : ಜಿ.ಗೌತಮ್, ಪಶುವೈದ್ಯಾಧಿಕಾರಿ, ಪಶುಚಿಕಿತ್ಸಾಲಯ , ಬಸರಿ ಕಟ್ಟೆ, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಇವರನ್ನು ಸದರಿಯವರ 
ಸೇವೆಯು ತೃಪ್ತಿಕರವಾಗಿಲ್ಲದೇ ಇರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ( ಪರೀಕ್ಷಾರ್ಥ) ನಿಯಮಗಳು, 1977 ರ ನಿಯಮ 6³ ರನ್ವಯ ದಿನಾಂಕ: 
20- 02- 2013 ರಿಂದ ಜಾರಿಗೆ ಬರುವಂತೆ ಪಶುವೈದ್ಯಾಧಿಕಾರಿ ಸೇವೆಯಿಂದ ವಿಮುಕ್ತಗೊಳಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್. ಪ್ರಸನ್ನ 

ಪೀಠಾಧಿಕಾರಿ -2 , 
PR. 337 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ( ಪಶುಸಂಗೋಪನೆ - ಎ) 


ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 138 ಎಲ್ ಎಜಿ 2012 ಬೆಂಗಳೂರು, ದಿನಾಂಕ: 23 - 02 -2015 . 


ಶ್ರೀ ಸಂಜೀವ ಕುಮಾರ್‌ ತಂದೆ ಚಂದ್ರಕಾಂತ ಜೋಳದಾಪಕೆ, ವಕೀಲರು ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು ) ನಿಯಮಗಳು , 1977ರ ನಿಯಮ 26 ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಬೀದರ್ ಜಿಲ್ಲೆಯ ಭಾಲ್ಕಿ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ. ಲಕ್ಷ್ಮಣ 
P. R. 338 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 )( ಪ) 
Sc - 25 

ಕಾನೂನು ಇಲಾಖೆ 


ಭಾಗ ೨ 


nga 


092 


FDF : 37 ODZIE , TO OSJOO , Joget 92 , 9008 
HIGH COURT OF KARNATAKA 

NOTIFICATION 
No.GOB (I) 28 /2013 BENGALURU , DATED : 05TH MARCH , 2015 


In pursuance of Rule 118 -A (1) of K . C .S . Rs . And as per Government Order No . FD 05 SRS 2012 , dated 14 -06 - 2012 sanction 
is hereby accorded for payment of cash equivalent of leave salary for Earned Leave , subject to maximum of 300 days, at the credit of 
Sri. S . Renuka Prasad, District Judge , who retired from Judicial Service w .e.f. the afternoon of 28 -02 -2015 on attaining the age of 
superannuation . It is certified that no Departmental Enquiry was pending against the said Officer, as on that date . 

BY ORDER OF HON BLE THE CHIEF JUSTICE , 
P . R . 339 

B . A .PATIL 
REGISTRAR GENERAL 


HIGH COURT OF KARNATAKA 

NOTIFICATION 
No .GOB(1) 20 (89) /2014 BENGALURU , DATED : 02-03 - 2015 . 


Sri .Biradar Devendrappa N , the then Senior Civil Judge and JMFC ., Sindanur, presently working as Prl. Senior Civil Judge 
and CJM , Raichur, is granted Earned Leave for 10 days from 17 - 11 -2014 to 26 -11- 2014 (bdi), on private affairs . 


The Prl. Civil Judge and JMFC., Sindanur, is placed in additional charge of the said court , during the above said period . 

Sri.Biradar Devendrappa N , the then Senior Civil Judge and JMFC , Sindanur, is re -posted to the same post on expiry of the 
above said leave period . 

BY ORDER OF THE HIGH COURT 
P . R . 340 

DEPUTY REGISTRAR 


HIGH COURT OF KARNATAKA 

NOTIFICATION 
No.GOB(I) 19(13) / 2013 BENGALURU , DATED : 25 -02 - 2015 . 


Sri.Rajmohan Srivastava , | Addl. District and Sessions Judge , Vijayapura , is granted Earned Leave for 07 days from 
05 -02 -2015 to 11 -02 -2015 (bdi), on private affairs . 

The III Addl. District and Sessions Judge , Vijayapura, is placed in additional charge of the said court, during the above said 
leave period . 


Sri.Rajmohan Srivastava , 1 Addl. District and Sessions Judge, Vijayapura , is re -posted to the same post on expiry of the 
above said leave period . 

BY ORDER OF THE HIGH COURT , 
P . R . 341 

DEPUTY REGISTRAR 


HIGH COURT OF KARNATAKA 

NOTIFICATION 
No .GOB (1) 3 /2015 BENGALURU , DATED : 28 - 02 - 2015 . 


The Presiding Officers of the Courts mentioned at Column No. 1 below , are concurrently appointed as the Presiding Officer of 
the Courtmentioned at Column No. 2 with effect from the period mentioned therein and until further orders : 


Designation of the Presiding Officer 


Name of the vacant court to which concurrent 

appointment is made 


( 1) 


(2 ) 


Prl . Civil Judge and JMFC ., Udupi 


|| Addl. Civil Judge , Kundapura . 
(with immediate effect and till the commencement 
of office hours on 05 -03 -2015 ) 


0989 


BOE & 37 DOZJE, TO Jad , Joyer 99 , 9008 


ಭಾಗ ೨ 


Designation of the Presiding Officer 


Name of the vacant court to which concurrent 

appointment is made 


(1) 


( 2) 


Prl . Civil Judge and JMFC ., Kundapura 


II Addl. Civil Judge , Kundapura . 
(with effect from the office hours on 05 -03 -2015 
and until further orders ) 


P . R . 342 


BY ORDER OF THE HIGH COURT, 

B . A .PATIL 
REGISTRAR GENERAL 


HIGH COURT OF KARNATAKA 

NOTIFICATION 
No .GOB (1) 21(60 ) /2014 BENGALURU , DATED : 02-03- 2015 . 
Sri .Bharti Shivaputra Rayannavar, Prl. Civil Judge and JMFC ., Sindhanur, is granted Earned Leave for 07 days from 
10 -09- 2014 to 16 -09- 2014 (bdi), on medical grounds. 

The Civil Judge and JMFC ., Manvi, is placed in additional charge of the said court, during the above said period . 

Sri Bharti Shivaputra Rayannavar, Prl . Civil Judge and JMFC ., Sindhanur, is re -posted to the same post on expiry of the 
above said leave period . 

BY ORDER OF THE HIGH COURT 
P . R . 343 

DEPUTY REGISTRAR 


HIGH COURT OF KARNATAKA 

NOTIFICATION 
No.GOB (I) 21 (15 ) /2014 BENGALURU, DATED : 02 -03 - 2015 . 
Smt.Preeti Sadguru Sadarjoshi, Prl. Civil Judge and JMFC ., Hubballi, is granted Earned leave for 21 days from 26 -09-2014 to 
16 - 10 - 2014 (bdi), on medical grounds. 

The I Addl. Civil Judge and JMFC., Hubballi, for the period from 26 -09- 2014 to 28 -09- 2014 (bdi) and the III Addl. Civil Judge 
and JMFC ., Hubballi , for the period from 29 -09- 2014 till commencement of office hours of 17 -10 - 2014 (bdi), are placed in additional 
charge of the said court. 

Smt.Preeti Sadarjoshi, Prl. Civil Judge and JMFC ., Hubballi, is re -posted to the same post on expiry of the above said 
leave period . 

BY ORDER OF THE HIGH COURT 
P . R . 344 

DEPUTY REGISTRAR 


HIGH COURT OF KARNATAKA 

NOTIFICATION 
No .GOB (l) 20 ( 1) 2015 BENGALURU , DATED : 26 -02 - 2015 . 


Sri .Mallikarjun N . Saunshi, Senior Civil Judge and JMFC ., Khanapur is granted Earned Leave for15 days from 22 -01- 2015 to 
05 -02 -2015 (bdi), on private affairs . 

The Prl. Civil Judge and JMFC ., Khanapur, is placed in concurrent charge of the said court , during the above said leave 
period. 

Sri . Mallikarjun N . Saunshi, Senior Civil Judge and JMFC ., Khanapur is re -posted to the same post on expiry of the above 
said leave period . 

BY ORDER OF THE HIGH COURT 
P . R . 345 

DEPUTY REGISTRAR 


0233 


ಭಾಗ ೨ FJSTEIE ODWIE, TU Dowd, Joyer 92 , 9008 

ogg 
HIGH COURT OF KARNATAKA 

NOTIFICATION 
No .GOB (1) 21(73) /2014 BENGALURU , DATED : 26 -02 - 2015 . 
Sri . Lokesh Dhanpal Havale , Addl. Civil Judge and JMFC ., Thirthahalli, is granted Paternity Leave for 14 days from 
24 - 12 -2014 to 06 -01- 2015 (bdi). 

The Prl. Civil Judge and JMFC ., Hosanagr, after office hours of 24 -12 - 2014 till commencement of office hours of 
27 - 12- 2014and the Prl. Civil Judge and JMFC , Thiruthalli, from the commencement of office hours of 27 - 12 -2014 till commencement of 
office hours of 07 -01- 2015 , are placed in concurrent charge of the said court, during the above said leave period. 

Sri .Lokesh Dhanpal Havale , Addl. Civil Judge and JMFC ., Thirthahalli , is re-posted to the same post on expiry of the above 
said leave period. 


BY ORDER OF THE HIGH COURT 

DEPUTY REGISTRAR 


P . R . 346 


HIGH COURT OF KARNATAKA 

NOTIFICATION 
No .GOB(1) 19(24) /2015 BENGALURU , DATED : 02-03 - 2015 . 


The Presiding Officer of the court of the Senior Civil Judge and JMFC ., Kollegal, is concurrently appointed as the Presiding 
Officer, Fast Track Court,Kollegal, during the leave of sri.Mohamed Mujahid Ulla , Presiding Officer, Fast Tracd Court, Kollegal, i.e. from 
after hours of 10 -03 -2015 till commencement of office hours of 27-03-2015 (bdi). 

BY ORDER OF THE HIGH COURT 

P. N . DESAI 
P . R . 347 

REGISTRAR ( JUDICIAL) 


HIGH COURT OF KARNATAKA 

NOTIFICATION 
No.GOB (1) 21(55 ) / 2014 BENGALURU , DATED : 26 - 02- 2015 . 


Sri . Jayalakshmi N . B , Civil Judge and Addl. JMFC ., Tharikere , is granted Earned Leave for 
1. 07 days from 17 -11-2014 to 23-11- 2014 (bdi), on medical grounds. 
2. 27 days from 04 -12-2014 to 30 -12-2014 (bdi), on medical grounds. 

The Addl. Civil Judge and JMFC., Tharikere, is placed in additional charge of the said court, from 17 -11 -2014 to 23 -11 -2014 
(bdi) and in concurrent charge of the said court, from 04 - 12- 2014 to 30 - 12 - 2014 (bdi). 


Smt . Jayalakshmi N .B , Civil Judge and Addl. JMFC ., Tharikere, is re -posted to the same post on expiry of the above said 
leave periods. 


BY ORDER OF THE HIGH COURT 

DEPUTY REGISTRAR 


P . R . 348 


HIGH COURT OF KARNATAKA 

NOTIFICATION 
No .GOB(1) 19(26) /2015 BENGALURU , DATED : 28-02- 2015. 


The Presiding Officer of the court of the III Addl. Civil Judge and JMFC ., Vijayapura , is concurrently appointed as the 
Presiding Officer, of the court of the Prl. Civil Judge, Vijayapura, during the leave period of Sri.Gudi Vasudev Radhkant, Prl Civil Judge , 
Vijayapura , i.e ., from after hours of 09 -03-2015 till commencement of office hours of 25 -03 -2015 . 

BY ORDER OF THE HIGH COURT 
P . R . 349 

P . N .DESAI 
REGISTRAR ( JUDICIAL ) 


nge 


ಭಾಗ ೨ 


FJSTEIE DOMAIS, TU Dowd, Joyer 92 , 9008 
HIGH COURT OF KARNATAKA 

NOTIFICATION 
No.GOB (I) 21(74 ) 2014 BENGALURU, DATED : 03 -03 - 2015 . 


Sri . Gudi Vasudev Radhakant Prl. Civil Judge , Vijayapura , is granted Paternity Leave for 12 days from 29 -12- 2014 to 
09- 12 - 2015 (bdi). 

The III Addl. Civil Judge and JMFC ., Vijayapura , is placed in additional charge of the said court , during the above said period . 
Sri.Gudi Vasudev Radhakant Prl. Civil Judge , Vijayapura , is re-posted to the same post on expiry of the above said period. 

BY ORDER OF THE HIGH COURT 
P .R . 350 

DEPUTY REGISTRAR 


HIGH COURT OF KARNATAKA 

NOTIFICATION 
No .GOB (1) 21 (49 ) /2014 BENGALURU , DATED : 02 - 03 - 2015 . 


Sri Yamanappa Karehanumantappa , Civil Judge and JMFC ., Huvinahadagli, is granted Paternity Leave for 13 days from 
12 -08 -2014 to 24 -08 -2014 (bdi). 

The Civil Judge and JMFC ., Hagaribommanahalli , is placed in concurrent charge of the said court , during the above said 
period . 


Sri. Yamanappa Karehanumantappa, Civil Judge and JMFC ., Huvinahadagli, is re -posted to the same post on expiry of the 
above said period . 

BY ORDER OF THE HIGH COURT 
P .R . 351 

DEPUTY REGISTRAR 


HIGH COURT OF KARNATAKA 

NOTIFICATION 
No .GOB(l) 21(20) /2015 BENGALURU , DATED : 19-02- 2015. 


The Presiding Officer of the court of the Addl. Civil Judge and JMFC ., Honavar , is concurrently appointed as the Presiding 
Officer, ofthe court of the Prl. Civil Judge and JMFC ., Honavar, during the leave period of Smt.M .S. Harini, Pri Civil Judge and JMFC ., 
Honavar, i.e., 16 -02 -2015 to 30 -04 -2015 (bdi). 

BY ORDER OF THE HIGH COURT 

P . N .DESAI 
P . R . 352 

REGISTRAR ( JUDICIAL) 


HIGH COURT OF KARNATAKA 

NOTIFICATION 
No .GOB(1) 20 ( 15 ) /2015 BENGALURU , DATED : 04-03- 2015. 


The Presiding Officer of the court of the Addl. Senior Civil Judge and ACJM ., Udupi , is concurrently appointed as the 
Presiding Officer , of the court of the Senior Civil Judge and ACJM ., Karkala , during the leave period of Smt. Vineetha P . Shetty , Senior 
Civil Judge and ACJM ., Karkala , i.e ., form after office hours of 14 -03- 2015 till commencement of office hours of 31 -03 - 2015 (bdi). 


BY ORDER OF THE HIGH COURT 

P .N .DESAI 
REGISTRAR (JUDICIAL) 


P . R . 353 


HIGH COURT OF KARNATAKA 

NOTIFICATION 
No.GOB (l) 21( 04 )/2015 BENGALURU, DATED : 25-02- 2015 . 
Sri Vijayakumar Rai B , JMFC -II Court, Shivamogga, is granted Paternity Leave for 15 days from 06 -01-2015 to 
20 -01-2015 (bdi). 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೪ 


092 


The || Addl. Civil Judge and JMFC ., Shivamogga , is placed in concurrent charge of the said court , during the above 
said period . 
Sri . Vijayakumar Rai B , JMFC - II Court , Shivamogga, is re -posted to the same post on expiry of the above said leave period . 

BY ORDER OF THE HIGH COURT 
P . R . 354 

DEPUTY REGISTRAR 


HIGH COURT OF KARNATAKA 

NOTIFICATION 
No.GOB (1) 21(03) /2015 BENGALURU , DATED : 25-02- 2015 . 


Sri .BhatManjunath Narayan , Prl . Civil Judge and JMFC ., Hiriyur, is granted Earned Leave for 05 days from 27-01 -2015 to 
31 -01 -2015 (bdi), suffixing General Holiday falling on 01 -02 -2015 , on private affairs. 

The Il Addl. Civil Judge and JMFC ., Chitradurga , is placed in additional charge of the said court , during the above said period . 

Sri .Bhat Manjunath Narayan , Prl. Civil Judge and JMFC ., Hiriyur , is re-posted to the same post on expiry of the above said 
leave period . 
PR - 355 

BY ORDER OF THE HIGH COURT 

DEPUTY REGISTRAR 


HIGH COURT OF KARNATAKA 

NOTIFICATION 
No .GOB (1) 21( 06 ) /2015 BENGALURU , DATED : 27 -02- 2015 . 


The Presiding Officer of the court of Civil Judge and JMFC ., Kudligi, is concurrently appointed as the Presiding Officer, of the 
court of the of Civil Judge and JMFC ., Sandur, during the Leave period of Sri.Shivananda Maruthi Jipare , Civil Judge and JMFC ., 
Sandur, i.e ., form 12 -02 - 2015 till officer resumes his duties . 

BY ORDER OF THE HIGH COURT 

P . N .DESAI 
P . R . 356 

REGISTRAR (JUDICIAL ) 


HIGH COURT OF KARNATAKA 

NOTIFICATION 
No .GOB (1) 28 /2013 BENGALURU , DATED : 06 -03- 2015. 
The following Judicial Officers are permitted to retire from Judicial Service on the dates mentioned against their names , on 
attaining the age of superannuation , i.e. 60 years , subject to Government dues if any ; 


Sl. 


Name and Designation 


Date of Birth 


No 


Date of Retirementon 
attaining the age of 
superannuation 

31 -05 -2015 


16 -05 - 1955 


Sfri. Somalingappa Shivarudrappa 
Muragod 
Prl. District and Sessions Judge , Gadag . 


1 - 06 -1955 


31-05 - 2015 


01-06 - 1955 


31- 05 - 2015 


Sri.B . M .Raju 
Member,Karnataka Appellate Tribunal, 
M . S .Building , Bengaluru . 
Sri . Tekkalki Vithal Rao 
II Addl. District and Sessions Judge, 
Haveri to sit at Ranebennur. 
Sri. Basavantappa Veerappa Gudli || Addl. 
District and Sessions Judge, Ballari. 
Sri. Nandikambada Patil Vamadeva Prl. Judge , 
Family Court , Tumakuru . 


01-06 - 1955 


31 -05 - 2015 


01 - 06 - 1955 


31 -05 -2015 


BY ORDER OF HON BLE THE CHIEF JUSTICE , 

B . A . PATIL 
REGISTRAR GENERAL 


P . R . 357 


nges 


ಭಾಗ ೨ 


FJSTEIE DOMAIS, TU Dowd, Joyer 92 , 9008 
HIGH COURT OF KARNATAKA 

NOTIFICATION 
No.GOB (I) 28 /2013 BENGALURU , DATED : 06 -03- 2015 . 


Sri. Basavanahalli Venkatakrishnaiah Prakash , Presiding Officer , Labour Court , Bengaluru is permitted to retire from service 
on attaining the age of superannuation w .e .f. the afternoon of 31 -05 - 2015 (date ofbirth 19 -05 - 1955), subject to Government dues if any 
and the Desciplinary Proceedings in D .E . Nos . 3/12 and 2/14 pending against the aforesaid Officer shall be continued even after his 
retirement as per Rule 214 (2) (a ) of KCSRs , if the same will notbe completed on or before 31 -05 -2015 . 

BY ORDER OF HON BLE THE CHIEF JUSTICE , 
P . R . 358 

B . A . PATIL 
REGISTRAR GENERAL 


HIGH COURT OF KARNATAKA 

NOTIFICATION 
No .GOB(1) 19(22 ) /2015 BENGALURU , DATED : 04 -03 - 2015 . 


The Presiding Officer of the court of XLIV Addl. City Civil and Sessions Judge , Bengaluru , is concurrently appointed as the 
Presiding Officer, of the court of XLV Addl. City Civil and Sessions Judge , Bengaluru , during the leave period of Sri.Suresh K , XLV Addl. 
City Civiland Sessions Judge , Bengaluru, i.e., form 03-03-2015 to 17-03- 2015 (bdi). 

BY ORDER OF THE HIGH COURT 

P . N .DESAI 
P . R . 359 

REGISTRAR ( JUDICIAL ) 


HIGH COURT OF KARNATAKA 

NOTIFICATION 
No.GOB (1) 21 (22 ) /2015 BENGALURU , DATED : 04 -03- 2015 . 


The Presiding Officer of the court of the Civil Judge and JMFC ., Aluru , is concurrently appointed as the Presiding Officer of 
the court of the Civil Judge and JMFC ., Sakaleshapura, during the leave period of Smt. Shilpa .H .A , Civil Judge and JMFC ., 
Sakaleshapura , form 09-03- 2015 till the officer resumes for her duties . 

BY ORDER OF THE HIGH COURT 

P . N .DESAI 
P . R . 360 

REGISTRAR (JUDICIAL ) 


HIGH COURT OF KARNATAKA 

NOTIFICATION 
No .GOB (l) 21 ( 22 ) /2015 BENGALURU , DATED :24 -02- 2015 . 


The Presiding Officer of the court of the Senior Civil Judge and JMFC ., Sakaleshapura , is concurrently appointed as the 
Presiding Officer of the court of the Civil Judge and JMFC ., Sakaleshapura , during the leave period of Smt.Shilpa.H .A , Civil Judge and 
JMFC., Sakaleshapura , form 16 -03 -2015 till the officer resumes for her duties. 


BY ORDER OF THE HIGH COURT 

P . N .DESAI 
REGISTRAR (JUDICIAL) 


P .R . 361 


HIGH COURT OF KARNATAKA 

NOTIFICATION 
No.GOB (1) 19 (22) /2015 BENGALURU , DATED : 24 -02 - 2015 . 


The Presiding Officer of the court of XLIV Addl. City Civil and Sessions Judge, Bengaluru , is concurrently appointed as the 
Presiding Officer, of the court of XLV Addl. City Civil and Sessions Judge, Bengaluru , during the leave period of Sri.Suresh K , XLV Addl. 
City Civil and Sessions Judge, Bengaluru, i.e., form 16 -02 -2015 to 02 -03-2015 (bdi). 

BY ORDER OF THE HIGH COURT 

P . N .DESAI 
P . R . 362 

REGISTRAR (JUDICIAL ) 


ಭಾಗ ೨ 


FDF : 37 ODZIE , TO OSJOO , 92 , 9008 


098 


HIGH COURT OF KARNATAKA 

NOTIFICATION 
No.GOB (I) 19( 21) /2015 BENGALURU , DATED : 24 -02 - 2015 . 


The Presiding Officer of the court of L1 Addl. City Civil and Sessions Judge, Bengaluru ,is concurrently appointed as 
the Presiding Officer, of the court of the L Addl . City Civil and Sessions Judge Bengaluru , during the leave period of Smt.Shubha 
Gowder , L Addl. City Civil and Sessions Judge Bengaluru , i.e., form after office hours of 16 -02 -2015 till commencement of office hours 
of 02 -03- 2015 (bdi). 

BY ORDER OF THE HIGH COURT 

P . N . DESAI 
P . R . 363 

REGISTRAR ( JUDICIAL ) 


HIGH COURT OF KARNATAKA 

NOTIFICATION 
No.GOB (1) 21 ( 17 ) /2014 BENGALURU , DATED : 06 -03 - 2015 . 
Smt.Noorunnisa , Civil Judge & JMFC , Krishnarajangar ,is granted : 
1. Earned Leave for 07 days from 10-03-2014 to 16 -03-2014 (bdi), prefixing General Holidays failing on 08-03-2014 and 

09 -03 -2014 , on medical grounds. 
2 . Maternity Leave for 180 days from 17 -03 -2014 to 12 -09- 2014 (bdi), suffixing General Holidays failing 13 -09-2014 and 

14 -09- 2014 . 

The Senior Civil Judge and JMFC., Krishnarjanagar, on Criminal side and Administrative side and the Civil Judge and JMFC ., 
Hunusur, on Civil side , for the period from 08 -03 - 2014 to 22 - 08 -2014 (bdi) and the Addl. Civil Judge and JMFC ., K . R .Nagar, for the 
period from 23 - 08 - 2014 to 14 -09 -2014 (bdi) are placed in concurrent charge of the said court. 

Smt. Noorunisa , Civil Judge & JMFC , Krishnarajanagar, is re-posted to the same post on expiry of the above said 
leave period . 

BY ORDER OF THE HIGH COURT 
P . R . 364 

DEPUTY REGISTRAR 


HIGH COURT OF KARNATAKA 

NOTIFICATION 
No .GOB (l) 21(24) /2015 BENGALURU ,DATED : 04 -03- 2015. 
The Presiding Officer of the court of the I| Addl. Civil Judge and JMFC ., Mysuru , is concurrently appointed as the Presiding 
Officer, of the court of the JMFC - III Court, Mysuru , during the leave period of Sri.Prasad K .B , JMFC- III Court , Mysuru , i.e., form 
11 -02- 2015 to 22 -02 - 2015 (bdi). 

BY ORDER OF THE HIGH COURT 

P . N .DESAI 
P .R . 365 

REGISTRAR ( JUDICIAL ) 


HIGH COURT OF KARNATAKA 

NOTIFICATION 
No.GOB (l) 19 (04) /2015 BENGALURU , DATED : 27 - 02- 2015 . 


The Presiding Officer of the court of the || Addl. District and Sessions Judge, Hassan , is concurrently appointed as the 
Presiding Officer, Fast Track Court, Hassan , during the leave period of Sri.K .P . Dinesh , Presiding Officer, Fast Track Court, Hassan , i.e., 
form 09-02- 2015 to 17 -02- 2015 (bdi). 

BY ORDER OF THE HIGH COURT 

P . N .DESAI 
P . R . 366 

REGISTRAR ( JUDICIAL ) 


HIGH COURT OF KARNATAKA 

NOTIFICATION 
No .GOB (1) 21 (69) /2014 BENGALURU , DATED : 02 - 03 - 2015 . 


Smt. Hullur Hemalatha Basappa, Prl. Civil Judge and JMFC - II , Bidar, is grandted Earned Leave for 10 days from 02 - 12 -2014 
to 11- 12- 2014 (bdi), on private affairs . 


020 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೪ 


ಭಾಗ ೨ 


The I Addl. Civil Judge and JMFC-II, Bidar , is placed in additional charge of the said court ,during the above said period. 

Smt. Hullur Hemalatha Basappa, Prl. Civil Judge and JMFC -II, Bidar , is re- posted to the same post on expiry of the above 
said leave period . 
P . R . 367 

BY ORDER OF THE HIGH COURT 

DEPUTY REGISTRAR 


HIGH COURT OF KARNATAKA 

NOTIFICATION 
No.GOB (I) 21(61) /2014 BENGALURU , DATED : 03 -03 - 2015 . 


Smt. Undi Manjula Sivappa, JMFC -III Court, D .K ., Mangaluru , is granted Earned Leave for 10 days from 22 -09- 2014 to 
01 -10 -2014 (bdi), prefixing and suffixing General Holidays failing on 21-09- 2014 and form 02 - 10 - 2014 to 05 - 10 - 2014 , on Private Affairs . 

The JMFC -II Court, D .K ., Mangaluru , is placed in concurrent charge of the said court, during the above said period . 

Smt. Undi Manjula Shivappa, JMFC- 11 Court, D .K ., Mangaluru , is re- posted to the same post on expiry of the above 
said period . 

BY ORDER OF THE HIGH COURT 
P .R . 368 

DEPUTY REGISTRAR 


PERSONNEL AND ADMINISTRATIVE REFORMS SECRETARIAT 

NOTIFICATION 


No.DPAR 155 SPS 2014 , BENGALURU , DATED : 31- 12- 14 . 


Sri Rajedraprasad , IPS (KN - 2006 ), Superintendent of Police ,Udupi District, Udupi is promoted to officiate in the Junior 
Administrative Grade of IPS carrying the pay scale of Rs. 15600 -39, 100 + GP 7 ,600/- w . e.f. 01 -01 -2015 and he is posted until further 
orders as Superintendent of Police, Intelligence, Bengaluru in the existing vacancy. 

The following IPS officers of 2006 batch borne on Karnataka Cadre are promoted to officiate in the Junior 
Administrative Grade of IPS carrying the pay scale of Rs.15600- 39, 100 + GP 7,600/- w .e.f. 01-01-2015 and are continued in the posts 
presently held by them : 

Sl. No. 

Name of the Officer and the post held 
Dr. Chandragupta , IPS , 
Superintendent of Police, 
Ramanagara District, Ramanagara . 
Sri K . Thiyagarajan , IPS , 
Superintendent of Police 
Internal Security Division , 
Bengaluru . 
Sri B . S . Lokesh Kumar , IPS , 
Deputy Commissioner of 
Police , South Division , 
Bengaluru City , Bengaluru . 
Sri K . T. Balakrishna, IPS, 
Superintendent of Police , 
Gadag District ,Gadag, 
Sri R .Ramesh , IPS 
Deputy Commissioner of 
Police , City Armed Reserve , 
Headquarters , Bengaluru . 
Sri H .R . Bhagavan Das , IPS , 
Superintendent of Police , KGF, 


ಭಾಗ ೨ 


FDDE837 DOZJE, Tomad , Joyer 92 , 9008 


020 


The promotion to Junior Administrative Grade is granted subject to condition that the above mentioned officers should attend 
and complete themandatory Phase -1|| Mid Career Training Programme as per IPS (Pay) Rules, 2007 . 

By Order and in the name of the Governor of Karnataka , 

S .B .PATGAR 

Under Secretary to Government, 
P .R . 327 

DP & AR (Services- 4 ) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 154 SPS 2014 , BENGALURU , DATED : 31 - 12- 14 . 


Sri D . Prakash , IPS (KN -2003), Superintendent of Police, Vijayapura District, Vijayapura is transferred with immediate 
effect and posted until further orders as Superintendent of Police , Internal Security Division , Bengaluru in the existing vacancy. 

Sri T.D . Pawar, IPS (KN - 2004 ), Superintendent of Police , Koppal District, Koppal is transferred with immediate effect and 
posted until further orders as Superintendent of Police , C ,1,D , Bengaluru vice Sri T .G . Krishna Bhatta, IPS transferred on promotion . 

Sri Karthik Reddy, IPS (KN -2011), Assistant Superintendent of Police , Tiptur Sub - Division , Tumakuru is promoted to 
the Senior Time Scale of IPS carrying the pay scale of Rs. 15 ,600- 39, 100 + GP Rs . 6 ,600 /- w . e.f. 01-01- 2015 and is posted as 
Superintendent of Police , Vijayapura District, Vijayapura vice Sri Sri D . Prakash , IPS transferred . 

Sri Kuldeep Kumar R . Jain , IPS (KN - 2011), Assistant Superintendent of Police, Channapatna Sub -Division , 
Ramanagara is promoted to the Senior Time Scale of IPS carrying the pay scale of Rs. 15 ,600 - 39, 100 + GP Rs. 6 ,600 /- w .e.f. 
01-01 -2015 and is posted until further orders as Senior Assistant Superintendent of Police , Channapatna Sub -Division , 
Ramanagara . 


Dr. P . Raja , IPS (KN - 2011), Assistant Superintendent of Police, waiting for posting is promoted to the Senior Time Scale 
of IPS carrying the pay scale of Rs. 15600 - 39, 100 + GP Rs. 6 ,600 /- w .e.f. 01-01- 2015 and is posted until further orders as 
Superintendent of Police , Koppal District, Koppal vice Sri T .D . Pawar IPS transferred . 

Sri K . Annamalai, IPS (KN — 2011), Assistant Superintendent of Police, Karkala Sub - Division , Udupi is promoted to the 
Senior Time Scale of IPS carrying the pay scale of Rs.15600 - 39, 100 + GP Rs. 6 ,600 /- w .e.f. 01-01-2015 and is posted until further order 
as Superintendent of Police , Udupi Disrict, Udupi vice Sri P . Rajendraprasad, IPS transferred . 

Sri K . Santosh Babu , IPS (KN -2011), Assistant Superintendent of Police, Kalaburagi Rural Sub -Division , Kalaburagi is 
promoted to the Senior Time Scale of IPS carrying the pay scale of Rs. 15 ,600 -39, 100 + GP Rs . 6 ,600/- w .e.f. 01-01 -2015 and he is 
posted as Deputy Commissioner of Police , Traffic East Division , Bengaluru City , Bengaluru for a day on 01 -01 -2015 Vice 
Sri M .N . Babu Rajendra Prasad , SPS and with effect from 02 -01 -2015 , Sri K . Santosh Babu , IPS is posted as Deputy Commissioner 
of Police, Law & Order, Mangaluru City , Mangaluru vice Sri K .V . Jagadeesh , SPS transferred . 

Sri M .N . Babu Rajendra Prasad , SPS is posted as Deputy Commissioner of Police , Traffic East Division , Bengaluru 
City , Bengaluru w .e.f. 02-01-2015 . 

By Order and in the name of the Governor of Karnataka , 

S . B .PATGAR 

Under Secretary to Government, 
P . R . 328 

DP & AR (Services - 4 ) 


PERSONNEL AND ADMINISTRATIVE REFORMS SECRETARIAT 

NOTIFICATION 


No.DPAR 135 SPS 2013, BENGALURU , DATED : 31- 12 - 14 . 


Sri Bipin Gopala Krishna, IPS (KN - 1982), Additional Director General of Police, C .I.D , Special Units & Economic 
Offences , Bengaluru is promoted to officiate in the Above Supertime Scale of IPS (DG ) carrying the pay scale of Rs .75 ,500 
(Annual Increment @ 3 % - 80 ,000 ) + GP Nil w .e.f. 01-01- 2015 and posted until further orders as Director General of Police, C .I. D , 
Special Units & Economic Offences , Bengaluru . 


R .N .I. No. KARBIL /2001/47147 POSTAL REGN . No . RNP /KA /BGS/2202/2014- 16 
Licensed to post without prepayment WPP No . 297 


nag 


FDDTEIT ODZIE, TOUJO, Jet 92 , 9008 


ಭಾಗ ೨ 


Government declares under rule 11(1) of IPS (Pay) Rules , 2007 , that the post of Director General of Police , C .ID , Special 
Units & Economic Offences, Bengaluru in the Above Super Time Scale of IPS (DG ) Rs. 75 ,500 -80,000 + Grade Pay -Nil is equivalent in 
status and responsibilities to the Cadre post of Director General of Police & CommandentGeneral, HomeGuards & Ex-officio Director, 
Civil Defence & Director, Fire Force, Bengaluru as included in Schedule II- A to the said Rules. 

By Order and in the name of the Governor of Karnataka, 

S . B .PATGAR 

Under Secretary to Government, 
P . R . 329 

DP & AR (Services- 4 ) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59. 


